ಪರ್ಯಾಲೋಚನೆಗಾಗಿ ದಾಖಲೀಕರಣ 


ಗಜೇಂದ್ರ ದೇವಾಂಗನ್‌ 


26 ಜುಲೈ 2೦1೨ 

ಇಂದಿನ ಕೆಲಸವು ಕೆಲವು ದೈಹಿಕ ಚಟುವಟಕೆಗಳ ಮೂಲಕ 
ಆರಂಭವಾಲಯುತು. ಸುಮಾರು ಹತ್ತು ನಿಮಿಷಗಳ ಚಟುವಟಕೆಯ 
ಬಳಕ ನಾವು ದಣಿದಿದ್ದ ಕಾರಣ ಎಲ್ಲರೂ ವೃತ್ತಾಕಾರದಲ್ಲ ಕುಳತೆವು. 
ಅಲ ಇಪ್ಪತೈದು ಮಕ್ಷಳದ್ದು. ಅವರಲ್ಲ ಹದಿನಾರು ಮಕ್ಕಳು 
ಹೊಸದಾಗಿ ಪ್ರವೇಶ ಪಡೆದವರಾಗಿದ್ದರು. ಹಿಂದಿನ ದಿನ ನನಗೆ 
ಕೆಲವು ಮಕ್ಕಳನ್ನು ಪರಿಚಯುಸಲಾಗಿತ್ತು. ಆದರೆ ಕೇವಲ ಒಂದೇ 
ದಿನದಲ್ಲ ಅವರೆಲ್ಲರ ಹೆಸರನ್ನು ನೆನಪಿನಲ್ಲಟ್ಟುಕೊಳ್ಳುವುದು 
ಸಾಧ್ಯವಿರಲಲ್ಲ. ಇಂದು ಹಲವಾರು ಹೊಸ ಮುಖಗಳೂ ಇದ್ದವು. 
ಹಾಗಾಗಿ, ಮೊದಲು ಅವರೆಲ್ಲರ ಹೆಸರನ್ನು ತಿಆದುಕೊಳ್ಳುವುದು 
ಹಾಗೂ ಪರಿಚಯ ಮಾಡಿಕೊಳ್ಳುವುದು ಅಗತ್ಯವಾಗಿತ್ತು. ನಾನು 
ನನ್ನು ಹೆಸರನ್ನು ಹೇಳ, ಸ್ರತಃ ಅವರಿಗೆ ಪರಿಚಯುಸಿಕೊಂಡೆ ಹಾಗೂ 
ಅವರು ನನ್ನನ್ನು 'ಗಜೇಂದ್ರ ಟೀಚರ್‌” ಎಂಬುದಾಗಿ ಕರೆಯಬಹುದು 
ಎಂದು ಹೇಳದೆ. ನಂತರ, "ನಿಮಗೆ ನನ್ನ ಹೆಸರು ಗೊತ್ತು. ಆದರೆ 
ನನಗೆ ನಿಮ್ಮನ್ನು ಕರೆಯಬೇಕಾಗಿದ್ದಲ್ಲ ನಾನು ಹೇಗೆ ಕರೆಯಬೇಕು? 
ಆದ್ದರಿಂದ ನೀವು ನನಗೆ ನಿಮ್ಮ ಹೆಸರುಗಳನ್ನು ಹೇಆದರೆ, ನಾನು 
ನಿಮ್ಮನ್ನು ಅದೇ ಹೆಸರಿನಿಂದ ಕರೆಯಬಹುದು,' ಎಂದು ಹೇಳದೆ. 
ಇದನ್ನು ವಾನು ಅತ್ಯಂತ ಸಹಜವಾಗಿ ಹೇಆದೆ. ಬಹಳಷ್ಟು ಮಕ್ಷಳಗೆ 
ತಮ್ಮ ಹೆಸರನ್ನು ಹೇಳಬೇಕು ಎಂದು ಅನಿಸಿತು. ಮೊದಲನೆಯ 
ದಿನವೇ ಹೀಗೆಲ್ಲ ಆಗುತ್ತದೆ ಎಂದರೆ ನನಗೆ ನಂಬಲು 
ಸಾಧ್ಯವಾಗಲಲ್ಲ. ನಾನಿನ್ನೂ ನನ್ನು ವಾಕ್ಯವನ್ನು 
ಪೂರ್ಣಗೊಳಸಿರಲಲ್ಲ, ಮಕ್ಕಳು ಒಬ್ಬೊಬ್ಬರಾಗಿ ಎದ್ದುನಿಂತು ತಮ್ಮ 
ಹೆಸರನ್ನು ಹೇಳತೊಡಗಿದರು. ಈ ಎಲ್ಲ ಮಕ್ಷಳು ಶಾಲೆಗೆ ಇಂದೇ 
ಬಂದವರಾಗಿದ್ದರು. ಇಷ್ಟೊಂದು ಮಕ್ಕಳು ೦ಶಾವುದೇ 
ಬಲವಂತವಿಲ್ಲದೇ ತಮ್ಮ ತಮ್ಮ ಹೆಸರು ಹೇಳುತ್ತಿರುವುದನ್ನು ನನ್ನು 
ಶಿಕ್ಷಕ ವೃತ್ತಿಯಲ್ಲಯೇ ಮೊದಲ ಬಾರಿಗೆ ನೋಡಿ ನನಗೆ 
ಆಶ್ಚರ್ಯವಾಯುತು. 


ಮಕ್ಷಳ ಇಂತಹ ನಡವಳಆಕೆಯ ಹಿಂದಿರುವ ಕಾರಣವೇನು? ಹೇಳಲು 
ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದರೆ, ಅದು ನಮ್ಮ 
ವರ್ತನೆಯನ್ನು ಅವಲಂಚಬಸಿರುವ ಸಾಧ್ಯತೆಯುದೆ. ಮಕ್ಷಳು 
ಶಾಲೆಯೆಡೆಗೆ ಆಕರ್ಷಿತರಾಗಬೇಕು, ಶಾಲೆಯಲ್ಲ 
ಮುಂದುವರೆಯಬೇಕು ಹಾಗೂ ನಮ್ಮ ನಿರೀಕ್ಷೆಣಆಗೆ ತಕ್ಷಂತೆ 
ವರ್ತಿಸಬೇಕು ಎಂದು ನಾವು ಬಯಸುವುದಾದಲ್ಲ. ನಮ್ಮ 
ವರ್ತನೆಂಯೂ ಮಕ್ಷಳ ನಿರೀಕ್ಷೆಯ ಪ್ರಕಾರ ಇರಬೇಕು. 
ಮಗುವೊಂದು ಶಾಲೆಗೆ ಬಂದಾಗ ಅಲ್ಲ ಅದಕ್ಕೆ ಕಟ್ಟಡ. ಇತರ 
ವಿದ್ಯಾರ್ಥಿಗಳು. ಶಿಕ್ಷಕರು. ಭಾಷೆ, ಶಾಲಾ ಪ್ರಕ್ರಿಯೆಗಳು ಇತ್ಯಾದಿ 
ಎಲ್ಲವೂ ಹೊಸದೇ ಆಗಿರುತ್ತವೆ ಎಂಬುದನ್ನು ನಾವು ಅಗತ್ಯವಾಗಿ 
ಅರ್ಥ ಮಾಡಿಕೊಳ್ಳಬೇಕು. ಮಕ್ಕಳಗೆ ಅವರ ಅನುಭವ ಮತ್ತು 
ಭಾಷೆಯನ್ನು ಹಂಚಿಕೊಳ್ಳಲು ಅವಕಾಶವನ್ನು ಕೊಟ್ಹಾಗ ಅವರ 
ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ. ಅವರನ್ನು ತರಗತಿ ಕೊಠಡಿಗಳತ್ತ 
ಆಕರ್ಷಿಸಲು ನಾವು ಅವರೊಡನೆ ಅವರ ಭಾಷೆಯಲ್ಲ 
ಮಾತನಾಡಬೇಕು, ಅವರ ಬಳ ಕುಳಅತುಕೊಳ್ಳಬೇಕು. ಅವರೊಂದಿಗೆ 
ನಗುನಗುತ್ತಿರಬೇಕು ಹಾಗೂ ಅವರ ಸಮಸ್ಯೆಗಳನ್ನು ಕೇಳಬೇಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಶಿಕ್ಷ ಕರೊಬ್ಬರ 


ಹೊಸ ಜಾಗದಲ್ತ್ಪ ತಾವು ಸುರಕ್ಷಿತವಾಗಿದ್ದೇವೆ ಎಂಐ ಭಾವನೆಯು 
ಮಕ್ಷಳಗೆ ಬರುವಂತೆ ಮಾಡುವುದು ತುಂಬಾ ಅವಶ್ಯಕ. 


ಇಂದು ಕೈಗೊಂಡ ಮತ್ತೊಂದು ಚಟುವಟಕೆಯಲ್ಲ ಎಲ್ಲ ಮಕ್ಷಳಗೂ 
ಬರೆಯಲು ಪಾಟಯನ್ನು (ಪ್ಲೇಟ್‌) ಕೊಡಲಾಲಯುತು. ಒಟ್ಟು 26 
ಸ್ಟೇಟ್‌ಗಳನ್ನು ವಿತರಿಸಲಾಯುತು. ಬರೆಯುವ ಚಟುವಟಕೆ 
ಮುಗಿಸಿದ ಮೇಲೆ ಸ್ಲೇಟ್‌ಗಳನ್ನು ಒಂದು ಜಾಗದಲ್ಲ ಇರಿಸುವಂತೆ 
ಮಕ್ಷಳಗೆ ಹೇಳಲಾಲುತು. ಬರೆಯುವ ಅಭ್ಯಾಸವು ಸ್ಟಲ್ಪ ಹೆಚ್ಚು 
ಸಮಯವನ್ನು ತೆಗೆದುಕೊಂಡಿದ್ದರಿಂದ ಮಕ್ಷಳಗೆ ತುಸು ಬೇಸರ 
ಬಂದಿತು. ಅವರನ್ನ್ನಿ ಚೈ್ಛೈತನ್ಯಶಾಅಗಳಾಗಿ ಇಡಲು 
ಚಟುವಟಕೆಯನ್ನು ಬದಲಾಯುಸುವುದು ಅಗತ್ಯವಾಗಿತ್ತು. 


'ಸ್ಲೇಟ್‌ಗಳನ್ನು ಹಂಚುವ ಮೊದಲು ನಾನು ಎಣಿಕೆ ಮಾಡಿಲ್ಲ ಮತ್ತು 
ಎಷ್ಟು ಸ್ಲೇಟ್‌ಗಳವೆ ಎಂಬುದನ್ನು ತಿಆಯಬೇಕಾಗಿದ್ದು. ನಾವದನ್ನು 
ಎಣಿಸೋಣ' ಎಂದು ನಾನು ಮಕ್ನಳಗೆ ಹೇಳದೆ. ಸ್ಟೇಟ್‌ಗಳು 
ಮಧ್ಯದಲ್ಲರುವಂತೆ ನಾವೆಲ್ಲರೂ ಅವುಗಳ ಸುತ್ತ ವೃತ್ತಾಕಾರದಲ್ಲ 
ಕುಳತೆವು. ನಾನು ಒಂದೊಂದೇ ಸ್ಲೇಟನ್ನು ಎತ್ತಿಕೊಂಡ ಹಾಗೆ 
ಮಕ್ಕಳು ಅದನ್ನು ಎಣಿಸುತ್ತ ಹೋಗುವುದು ಎಂದು 
ತೀರ್ಮಾನಿಸಿದೆವು. ಎಣಿಕೆ ಆರಂಭವಾಯುತು. ಮಕ್ನಳು 
ಎಣಿಸುತ್ತಿರುವಾಗ ನಡುವೆ ಒಮ್ಮೊಮ್ಮೆ ನಾನು ಸ್ಲೇಟ್‌ಗಳನ್ನು 
ಎತ್ತಿಕೊಳ್ಳುವುದನ್ನು ನಿಲ್ಲಸಿಬಡುತ್ತಿದ್ದೆ. ಮಕ್ಕಳು ಎಣಿಸುವುದನ್ನು 
ಮುಂದುವರೆಸುತ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ಅವರು 
ತುಂಬಾ ಜಾಗರೂಕರಾಗಿದ್ದರು. ಅವರು ಒಂದೋ ಉಳದವರು 
ಎಣಿಸದಂತೆ ತಡೆಯುತ್ತಿದ್ದರು ಅಥವಾ ಸ್ಲೇಟನ್ನು ಪಕ್ಕಕ್ಕಿಡುವಂತೆ 
ನನ್ನನ್ನು ಕೇಆಕೊಳ್ಳುತ್ತಿದ್ದರು. ಕೆಲವು ಮಕ್ಕಳಗೆ ಸಂಖ್ಯೆಗಳನ್ನು 
ಅನುಕ್ರಮವಾಗಿ ಹೇಳಲು ಆಗುತ್ತಿರಅಲ್ಲ. ಆದ್ದರಿಂದ ಸಂಖ್ಯೆ ಮತ್ತು 
ಸಂಖ್ಯೆಗಳ ಹೆಸರಿನಲ್ಲ ವ್ಯತ್ಯಾಸವಿತ್ತು. ಹಾಗಿದ್ದರೂ ಮಕ್ಕಳು ತಾವೇ 
ಅದನ್ನು ಸರಿಪಡಿಸಿಕೊಂಡು ಮತ್ತೆ ಎಣಿಸಲು ಆರಂಭಸಿದರು. ನಾವು 
ಮತ್ತೆಮತ್ತೆ ಎಣಿಸಿದೆವು. ಸಂಖ್ಯೆ 2೮ನ್ನು ತಲುಪಿದಾಗ. ನಾನು 
ಯಾವುದೋ ನೆಪ ಹೇಳ, ಅವರು ಮತ್ತೆ ಎಣಿಸುವಂತೆ ಮಾಡಿದೆ. 
ಹೀಗೆ ಅನೇಕ ಬಾರಿ ಆಲುತು. ಇಂದಿನ ಎಣಿಕೆ ಪ್ರಕ್ರಿಯೆಯು ಹಲವು 
ಮಕ್ಕಳ ಪಾಲಅಗೆ ದೊಡ್ಡ ಸವಾಲೇ ಆಗಿತ್ತು. ಅವರು ನಿಖರವಾದ 
ಸಂಖ್ಯೇಯನ್ನು ತಿಆಯಲು ಬಯಸುತ್ತಿದ್ದರು. ಈ ಚಟುವಟಕೆಯು 
ತುಂಬಾ ಆಸಕ್ತಿಪೂರ್ಣವಾಗಿತ್ತು. ಎಲ್ಲಾ ಮಕ್ಕಳು ತಮ್ಮ 
ಗಮನವನ್ನು ಎಣಿಕೆಯ ಮೇಲೆ ಕೇಂದ್ರೀಕರಿಸಿದ್ದರು. ನಾವು 
ಒಂದೆರಡು ಬಾರಿ ಇಂದ್ದಿಷ್‌ನಲ್ಲಯೂ ಎಣಿಸಿದೆವು. 


ಈೇ ಚಟುವಟಕೆಯ ಪ್ರಮುಖ ಅಂಶವೆಂದರೆ, ಚಟುವಟಕೆ- 
ಯುದ್ಧಕ್ಕೂ ಮಕ್ಷಳು ಸಂಪೂರ್ಣ ಅದರಲ್ಲಯೇ ನಿರತರಾಗಿದ್ದುದು. 
ಎರಡನೆಯದಾಗಿ, ಉಪಯೋಗಿಸಿದ ಬೋಧನಾ ಕಲಕಾ 
ಸಾಮರ್ರಿಗಳು (TLM-Teaching Learning Materials) 
ಮೋಹಕವಾದ ಅಥವಾ ದುಬಾರಿ ವಸ್ತುಗಳಾಗಿರಲಲ್ಲ. ನಾವು 
ತರಗತಿ ಕೊಠಡಿಗಕಳ್ಲೂಂ ಉಪಯೋಗಿಸುವ ಬೋಧನಾ ಕಲಕಾ 
ಸಾಮರ್ರಿಗಳು ಮಕ್ಕಳಗೆ ಸ್ಪರ್ಶಿಸಲು, ದೂರದಿಂದ ನೋಡಲು 


ಹಾಗೂ ತಾವೇ ಬಳಸಲು ಸಾಧ್ಯವಾದಂತಹ ಸಾಮದ್ರಿಗಳಾಗಿರ- 
ಬೇಕು. ಅವು ಸದ್ಯೃಢವಾಗಿದ್ದು ಹೆಚ್ಚು ಕಾಲ ಐಬಾಳಕೆ 
ಬರುವಂತಹದಾಗಿರಬೇಕು. ಮಕ್ಕಳು ಬಳಸಲು ಸುರಕ್ಷಿತವಾಗಿರ- 
ಬೇಕು ಹಾಗೂ ಸುತ್ತಅನ ಪರಿಸರದಲ್ಲಯೇ ಸುಲಭವಾಗಿ 
ಸಿಗುವಂತಹದ್ದಾಗಿರಬೇಕು. 


ಇಲ್ಲ. ಎಣಿಸುವುದು ನಮ್ಮ ಮುಖ್ಯ ಗುರಿಯಾಗಿತ್ತು ಹಾಗೂ ಮಕ್ಕಳು 
ಘನ ವಸ್ತುಗಳನ್ನು ಎಣಿಸಲು ಕಲಯಬೇಕು ಎಂಬುದನ್ನು ವಾವು 
ಬಯಸಿದ್ದೆವು. ಮಕ್ಕಳ ಜೊತೆ ಕೆಲಸ ಮಾಡುವಾಗ, ವಿಷಯ- 
ವಸ್ತುಗಳನ್ನು ಅವರೆದುರಿಗೆ ಹೇಗೆ ಪ್ರಸ್ತುತಪಡಿಸುತ್ತೇವೆ ಎಂಬ 
ತಂತ್ರವೂ ಇನ್ನೊಂದು ಪ್ರಮುಖವಾದ ಸಂಗತಿಯಾಗಿದೆ. ಶಿಕ್ಷಕರು 
ತಮ್ಯ ಭಾಷೆ, ಧ್ವನಿ. ಅಭನಯ ಹಾಗೂ ಕೌಶಲ್ಯಗಳನ್ನು ಬಳಸಿ 
ಸಾಧಾರಣವಾದುದನ್ನು ಅಸಾಧಾರಣವಾದುದನ್ನಾಗಿ ಮಾಡಬಲ್ಲರು. 
ಇಂದು ಮಕ್ಷಳ ಜೊತೆಗೆ ಎಣಿಕೆಯ ಚಟುವಟಕೆಯಲ್ಲ ಭಾಗಿಯಾಗಿ 
ನಾನೂ ಕೂಡ ಸಂತೋಷಪಲ್ಟೆನು. 


ದಿನಚರಿ ೭೨ ಜೂನ್‌ ೭೦1೨ 

ಇಂದಿನ ಕೆಲಸವನ್ನು ಯೋಜನೆಯ ಪ್ರಕಾರ ಕೈಗೊಳ್ಳಲಾಗಿತ್ತು. 
ಮಕ್ನಳಗೆ ತಾವು ಮನೆಯಂತಹುದೇ ಪರಿಸರದಲ್ಲ ಇದ್ದೇವೆ. 
ಶಾಲೆಯಲ್ಲ ಸುರಕ್ಷಿತವಾಗಿದ್ದೇವೆ ಎಂಐ ಭಾವನೆ ಮೂಡಲು, ಅವರು 
ವಿವಿಧ ಚಟುವಟಕೆಗಕ್ಲಂ ಸಂತೋಷದಿಂದ ಪಾಲ್ಗೊಳ್ಳಲು. ತಾವು 
ಹೇಳುವುದನ್ನು ಆಲಅಸಲು ಯಾರೋ ಇದ್ದಾರೆ ಎಂಐ ಭಾವನೆ 
ಅವರಲ್ಲ ಮೂಡಲು ಹಾಗೂ ತಾವು ಕಲಅತಿರುವುದು ತುಂಬಾ 
ಮುಖ್ಯವಾದುದು ಎಂದು ಅವರಿಗೆ ತಿಆಯಬೇಕು ಎಂಬ 
ಉದ್ದೇಶದಿಂದ. ಹಲವಾರು ಚಟುವಟಕೆಗಕಳ ಮೂಲಕ ನಾನು 
ಪ್ರತಿಯೊಂದು ಮಗುವನ್ನೂ ಚೆನ್ನಾಗಿ ತಿಆದುಕೊಳ್ಳಲು 
ಪ್ರಯತ್ನಿಸಿದೆ. 


ಇಂದು ಮಾಡಿದ ಕೆಲಸದ ವಿವರ ಹೀಗಿದೆ. 

ನಾನು ಒಂದನೆಯ ತರಗತಿಗೆ ಹೋದೆ. ಕೆಲವು ಮಕ್ಕಳು ತರಗತಿ 
ಕೊಠಡಿಯಲ್ಲ ಆಡುತ್ತಿದ್ದರು. ನಾನು ಅವರ ಕೈಕುಲುಕಿ, 
'ಪುಭೋದಯ' ಎಂದು ಹೇಳದೆ. ಆಸನಗಳನ್ನು ವ್ಯವಸ್ಥಿತಗೊಳಸ- 
ಬೇಕಾಗಿತ್ತು. ಹಾಗಾಗಿ, ಬೇರೆ ತರಗತಿಯ ಕೆಲವು ಮಕ್ಕಳನ್ನು ಕರೆದೆ, 
ಅವರ ಸಹಾಯದೊಂದಿಗೆ ನೆಲದ ಮೇಲೆ ಚಾಪೆಗಳನ್ನು ಹಾಸಿದೆ. 
ಪ್ರಾರ್ಥನೆ-ಸಭೆಗಳು ಮುಗಿದ ಮೇಲೆ ಮಕ್ಷಳಗೆ ಬೆಳಗಿನ ತಿಂಡಿಗಾಗಿ 
ಕಡಲೆಕಾಳುಗಳನ್ನು ಕೊಡಬೇಕಿತ್ತು. ನಾನು ಪ್ರತಿಯೊಂದು 
ಮಗುವಿನ ಬಆಳಗೂ ಹೋಗಿ, ಮಗು ಕಾಳುಗಳನ್ನು ಚಾಪೆಯ ಮೇಲೆ 
ಜೀಳಆಸಿಕೊಳ್ಳದೇ ಸರಿಯಾಗಿ ತಿನ್ನುವಂತೆ ನೋಡಿಕೊಂಡೆ. 


ನಾವೆಲ್ಲರೂ ವೃತ್ತಾಕಾರದಲ್ಲ ನಿಂತೆವು. 'ಕುಆತುಕೊಳ್ಳ, ಎದ್ದು ನಿಲ್ಲ. 
ಕೈಗಳನ್ನು ಮೇಲಕ್ಕೆತ್ತಿ, ಕೈಗಳನ್ನು ಕೆಳಗಿಆಸಿ, ಸುತ್ತಲೂ ತಿರುಗಿ' 
ಎಂಬತ್ಯಾದಿ ನನ್ನು ಆಜ್ಞೆಗಳನ್ನು ಅನುಸರಿಸಿ, ಮಕ್ಕಳು ಕೆಲವು ದೈಹಿಕ 
ಚಟುವಟಕೆಗಳನ್ನು ಅಭ್ಯಾಸ ಮಾಡತೊಡಗಿದರು. ಆಜ್ಞೆಗಳ 
ಅನುಕ್ರಮಣಿಕೆಯಲ್ಲ ತಟ್ಟನೆ ಆಗುವ ಬದಲಾವಣಿಗಳು ಮಕ್ಕಳಗೆ 
ಕೈಕೊಡುತ್ತಿದ್ದವು. ಇದು ತಮಾಷೆಗೆ ಕಾರಣವಾಗುತ್ತಿತ್ತು. ಮಕ್ಕಳು 
ಇದನ್ನು ತುಂಬಾ ಆನಂದಿಸಿದರು ಹಾಗೂ ಮನಸಾರೆ ನಕ್ಷರು. ಈ 
ಚಟುವಟಕೆ ಮುಗಿದ ಮೇಲೆ ಪ್ರತಿಯೊಬ್ಬರೂ ವೃತ್ತಾಕಾರದಲ್ಲ 
ಕುಅತರು. ನಾವು 'ಮಾವಿನಹಣ್ಣಿನ ಬುಟ್ಟಿ, ಮೋಟುರಾಮ್‌ ಹಲ್ವಾಯು 
ಮತ್ತು ಗಮಲಾ ಪದ್ಯ'ಗಳನ್ನು ಪೂರ್ಣ ಉತ್ಸಾಹದಿಂದ 
ಅಭನಯದೊಂದಿಗೆ ಹಾಡಿದೆವು. ನಂತರ ನಾನು ಅವರಿಗೆ, 
ಕಪುಹಲಗೆಯತ್ತ ಮುಖ ಮಾಡಿ ಕುಳತುಕೊಳ್ಳುವಂತೆ ಹೇಳ, 
ಕಪ್ಪುಹಲಗೆಯ ಮೇಲೆ ಕುಂಡ, ನಕ, ಹಗ್ಗ. ಮೀನು ಮತ್ತು ಮನೆ 


ಎಂಬ ಪದಗಳನ್ನು ಬರೆದೆ. ಬಹಳಷ್ಟು ಮಕ್ಕಳು ಪದಗಳನ್ನು 
ಹಿದಬಲ್ಲವರಾಗಿದ್ದರು. ಏಕೆಂದರೆ, ಅವರಲ್ಲ ಹಲವರು ಈ ಮೊದಲೇ 
ಶಾಲೆಗೆ ಹೋದವರಾಗಿದ್ದರು. ಆದರೂ ಕೆಲ ಮಕ್ಷಳಗೆ, ಈ ಪದಗಳು 
ಸಂಪೂರ್ಣ ಹೊಸದಾಗಿದ್ದವು. ಅದಕ್ಷಾಗಿ. ಚಿತ್ರಗಳನ್ನು ಬರೆದು ಈ 
ಪದಗಳನ್ನು ಉಚ್ಚರಿಸಲು ಅಭ್ಯಾಸ ಮಾಡುವಂತೆ ಹೇಜಆದೆ ಮತ್ತು 
ಅವುಗಳನ್ನು ಪದಚಿತ್ರಗಳ ಮೂಲಕ ಗುರುತಿಸುವಂತೆ ಹೇಳದೆ. 


ಅಷ್ಟು ಹೊತ್ತಿಗಾಗಲೇ ನಾವು ಮಾತು. ಹಾಡುಗಳಲ್ಲ ಬಹಳಷ್ಟು 
ಸಮಯವನ್ನು ಕಳೆದಿದ್ದೆವು. ಚಟುವಟಕೆಯನ್ನು ಬದಲಾಯುಸುವ 
ಅಗತ್ಯವಿತ್ತು. ಮಕ್ಕಳಗೆ ಕಪ್ಪುಹಲಗೆಯ ಮೇಅದ್ದ ಪದ ಮತ್ತು 
ಚಿತ್ರಗಳನ್ನು ನೋಡಿ. ಬರೆಯಲು ಹೇಳದೆ. ಮಕ್ಷಳ 
ಬರವಣಿಗೆಯನ್ನು ಗಮನಿಸಿದಾಗ ನನಗೆ ಕೆಲವೇ ಕೆಲವು ಮಕ್ಕಳ 
ಬರವಣಿಗೆಯು ಸ್ಪಷ್ಟವಾಗಿರುವುದು ಗಮನಕ್ಕೆ ಬಂದಿತು. ಹೆಚ್ಚಿನ 
ಮಕ್ಷಳಗೆ ಬರಹಪೂರ್ವ ಅಭ್ಯಾಸದ ಅವಶ್ಯಕತೆ ಇದೆ ಎಂದು 
ನನಗಸ್ನಿಸಿತು. ಅವರು ಲೇಖನಿಯನ್ನು ಹೇಗೆ ಸಮರ್ಪಕವಾಗಿ 
ಹಿಡಿದುಕೊಳ್ಳಬೇಕು ಎನ್ನುವುದನ್ನು ತಿಆದುಕೊಂಡರೆ ಮತ್ತು 
ಆಕಾರಗಳ ವಿನ್ಯಾಸವನ್ನು ಅರ್ಥಮಾಡಿಕೊಂಡರೆ, ಬರವಣಿಗೆಯು 
ಮತ್ತಷ್ಟು ಸುಲಭವಾಗಬಹುದು. ಸದ್ಯಕ್ಕಂತೂ ಮಕ್ಕಳು ತಮ್ಮ 
ಬರವಣಿಗೆಯಲ್ಲ ಆಕಾರಗಳನ್ನು ರಚಿಸುವ ವಿಧಾನವನ್ನೇ 
ಸುಧಾರಿಸುವ ಅಗತ್ಯ ತುಂಬಾ ಇತ್ತು. ಆದ್ದರಿಂದ. ಕಪ್ಪುಹಲಗೆಯ 
ಮೇಲೆ ಸರಳವಾದ ಚಿತ್ರಗಳನ್ನು ಬರೆಯುವ ಮೂಲಕ ಹಾಗೂ 
ಜೊತೆಜೊತೆಗೆ ಮಕ್ಕಳ ನೋಟ್‌ ಬುಕ್‌ಗಳನ್ನು ಗಮನಿಸುವುದರ 
ಮೂಲಕ ಐರಹದ ಅಭ್ಯಾಸವು ಆರಂಭಛವಾಲುತು. ಸುಮಾರು 
ಒಂದು ತಾಸಿನ ಬಳಕ ಕೆಲವು ಮಕ್ಕಳಗೆ ನೀರು ಕುಡಿಯಬೇಕಿತ್ತು, 
ಇನ್ನು ಕೆಲವರಿಗೆ ಶೌಚಾಲಯಕ್ಕೆ ಹೋಗಬೇಕಿತ್ತು. ಹಾಗಾಗಿ ಅವರಿಗೆ 
ಐದು ನಿಮಿಷಗಳ ವಿರಾಮವನ್ನು ನೀಡಲಾಯುತು. 


ಆನಂತರ, ನಮ್ಮ ಕೆಲಸವು ಗಣಿತದ ಮೇಲೆ ಕೇಂದ್ರೀಕೃತವಾಯುತು. 
ಒಂದರಿಂದ ಮೂವತ್ತರವರೆಗಿನ ಅಂಕಗಳನ್ನು ಎಲ್ಲರೂ ಒಬ್ಬಾಗಿ 
ಎಣಿಸುವುದರೊಂದಿಗೆ ಚಟುವಟಕೆಯನ್ನು ಆರಂಭಸಿದೆವು ಮತ್ತು 
ಅದನ್ನು ಹಲವಾರು ಬಾರಿ ಪುನರಾವರ್ತಿಸಿದೆವು. ಮಕ್ಷಳು ಸಂಖ್ಯೆಗಳ 
ಅನುಕ್ರಮಣಿಕೆಯನ್ನು ನೆನಪಿನಲ್ಲಟ್ಟುಕೊಳ್ಳಬೇಕು ಮತ್ತು ಹೇಗೆ 
ಎಣಿಸಬೇಕು ಎಂಬುದನ್ನು ಈಗಾಗಲೇ ತಿಆದಿರುವ ಮಕ್ಷಳಗೆ ಇದು 
ಹೆಚ್ಚನ ಅಭ್ಯಾಸವನ್ನು ನೀಡಬೇಕು ಎನ್ನುವುದು ನನ್ನು 
ಉದ್ದೇಶವಾಗಿತ್ತು. ಅದೇ ಹೊತ್ತಿಗೆ ನಾವು ಇನ್ನೊಂದು 
ಚೆಟುವಟಕೆಯನ್ನ್ನೂ ಮಾಡಿದೆವು. ನಾವು ದೊಡ್ಡಗಾತ್ರದ 
ಮಣಿಗಳನ್ನು ಎಣಿಸುವುದರ ಮೂಲಕ (ಜೋಡೋ ಗ್ಯಾನ್‌ 
ಕಿಟ್‌ನಿಂದ) ಎಣಿಕೆಯ ಅಭ್ಯಾಸವನ್ನು ಮಾಡಿದೆವು. ಮಣಿಗಳನ್ನು 
ನೆಲದ ಮೇಲೆ ರಾಶಿ ಹಾಕ ಹರಡಿದೆವು. ಗುಂಪಿನಿಂದ ಯಾರಾದರೂ 
ಇಬ್ಬರು ಮಕ್ಷಳು ಜೊತೆಯಾಗಿ ಮುಂದೆ ಬರುವಂತೆ ಹೇಆದೆ. ಒಂದು 
ಮಗುವಿಗೆ ತನ್ನೆರಡೂ ಅಂಗೈಗಳನ್ನು ತೆರೆದು ಒಬ್ಬಾಗಿ 
ಇಟ್ಟುಕೊಳ್ಳುವಂತೆ ಹೇಳದೆ. ಮತ್ತೊಂದು ಮಗುವಿಗೆ. ನೆಲದಿಂದ 
ಒಂದೊಂದೇ ಮಣಿಯನ್ನು ಎತ್ತಿ ಜೊತೆಯಲ್ಲರುವ ಮಗುವಿನ 
ಅಂಗೈನಲ್ಲಿ ಇಡುತ್ತ ಹೋಗುವಂತೆ ಹೇಳದೆ. ಅಂಗ್ಯೆನಲ್ಲ 
ಮಣಿಯನ್ನು ಇಡುತ್ತಲೇ ವೀಕ್ಷಿಸುತ್ತಿರುವ ಉಳದ ಮಕ್ಕಳು ಅದನ್ನು 
ಎಣಿಸುತ್ತಿದ್ದರು. ಕೆಲವೊಮ್ಮೆ ಬೇರೆಯವರೊಡನೆ ಸಮಾಲೋಚಿಸಿದ 
ನಂತರ ಮಕ್ಕಳು ಸರಿಯಾಗಿ ಎಣಿಸಿ ಹೇಳುತ್ತಿದ್ದರು. ಮಣಿಯನ್ನು 
ಅಂಗ್ಯೆನಲ್ಲ ಇಟ್ಟ ಮೇಲಷ್ಟೇ ಅವರು ಅದನ್ನು ಎಣಿಸುತ್ತಿದ್ದರು. ಎಲ್ಲಾ 
ಮಕ್ಕಳೂ ಈ ಚಟುವಟಕೆಯಲ್ಲ ಪಾಲ್ಗೊಳ್ಳಲು ಆಸಕ್ತರಾಗಿದ್ದರು. 
ಆದ್ದರಿಂದ. ಅವರಿಗೆ ಇಜ್ಞಿಬ್ಬರು ಜೊತೆಯಾಗಿ ಮುಂದೆ ಬಂದು 
ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡಲಾಲುತು. ಇಂದು ನಾವು 
1ರಿಂದ 10ರವರೆಗೆ ವಸ್ತುಗಳನ್ನು ಎಣಿಸುವ ಅಭ್ಯಾಸ ಮಾಡಿದೆವು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


33 


34 


ಸ್ಟಲ್ಪ ವಿರಾಮದ ನಂತರ. ನಾವು ಮತ್ತೆ ಗಣಿತವನ್ನು ಆರಂಭಸಿದೆವು. 
ಈ ಬಾರಿ ನಾವು ಚಿತ್ರಗಳ ಮೂಲಕ ಚಿಕ್ಕದು-ದೊಡ್ಡದು, ಮೇಲೆ- 
ಕೆಳಗೆ ಮುಂತಾದ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು 
ಪ್ರಯತ್ನಿಸಿದೆವು. ಬಹಳಷ್ಟು ಮಕ್ಷಳಗೆ ಚಿತ್ರಗಳನ್ನು ನೋಡಿ. ಚಿಕ್ಕದು 
ಮತ್ತು ದೊಡ್ಡದು. ಮೇಲೆ ಮತ್ತು ಕೆಳಗೆ ಮುಂತಾದವುಗಳನ್ನು 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. ಅಂಕಗಳ ಆಧಾರದ 
ಮೇಲೆ ಕಡಿಮೆ ಮತ್ತು ಹೆಚ್ಚು ಎಂಬುದನ್ನೂ ಅವರು 
ಹೇಳಕಬಲ್ಲವರಾಗಿದ್ದರು. ಮಕ್ಷಳಲ್ಲ ಅಂದಾಜಸುವ ಸಾಮರ್ಥ್ಯವನ್ನು 
ಬೆಳೆಸಲು ಹಾಗೂ ಕಡಿಮೆ-ಹೆಚ್ಚು ಎಂಬುದರ ಪರಿಕಲ್ಪನೆಯನ್ನು 
ಇನ್ನಷ್ಟು ಸ್ರಷ್ಟಗೊಆಸಲು ಚಟುವಟಕೆಯೊಂದನ್ನು 
ಕೈಗೊಳ್ಳಲಾಯಿತು. ನಾನು ಮಕ್ಕಳ ಸ್ಲೇಟ್‌ಗಳು. ನೋಟ್‌ 
ಬುಕ್‌ಗಳು ತರಗತಿ ಕೊಠಡಿಯ ಮತ್ತು ಗ್ರಂಥಾಲಯದ 
ಪುಸ್ತಕಗಳು. ಕೆಲವು ಪ್ಲಾಸ್ಲಿಕ್‌ ಬ್ಲಾಕ್ಸ್‌ಗಳನ್ನು ಹೊರತೆಗೆದೆ. 
ನಾವೆಲ್ಲರೂ ವೃತ್ತಾಕಾರದಲ್ಲ ಕುಆಅತುಕೊಂಡೆವು. ನಾನು ಕೆಲವು 
ವಸ್ತುಗಳನ್ನು ಕೈಗಳಲ್ಲ ಎತ್ತಿಕೊಂಡು. 'ಯಾವ ಕೈಯಲ್ಲ ಹೆಚ್ಚು 
ವಸ್ತುಗಳವೆ? ಹೇಆ.' ಎಂದು ಮಕ್ಷಳನ್ನು ಕೇಳದೆ. ಮಕ್ಷಳೆಲ್ಲ ತಮಗೆ 
ಸರಿಕಂಡ ಉತ್ತರವನ್ನು ಹೇಳುತ್ತಿದ್ದರು. ಕೆಲವೊಮ್ಮೆ ನಾನು ಒಂದೇ 
ತರಹದ ವಸ್ತುಗಳನ್ನು ಎತ್ತಿಕೊಳ್ಳುತ್ತಿದ್ದೆ. ಮತ್ತೆ ಕೆಲವೊಮ್ಮೆ ಬೇರೆ 
ಬೇರೆ ತರಹದ ವಸ್ತುಗಳನ್ನು ಎತ್ತಿಕೊಳ್ಳುತ್ತಿದ್ದೆ. ಈ 
ಚಟುವಟಕೆಯನ್ನು ಹಲವಾರು ಬಾರಿ ಪುನರಾವರ್ತಿಸಿದೆ. ಅದೇ 
ವೇಳೆಯಲ್ಲ. ಯಾವ ವಸ್ತು ಹೆಚ್ಚಿದೆ ಎಂಬುದನ್ನು ತಿಆಯುವುದು 
ಹೇಗೆ ಎನ್ನುವುದನ್ನು ಮಕ್ಕಳಗೆ ಹೇಳದೆ. ವಸ್ತುಗಳನ್ನು ಹೇಗೆ 
ಜೋಡಿಯಾಗಿಸಬೇಕು ಮತ್ತು ಕಡಿಮೆ-ಹೆಚ್ಚು ಎನ್ನುವುದನ್ನು ಹೇಗೆ 
ತಿಆಯಬೇಕು ಎನ್ನುವುದನ್ನೂ ಕಲಸಿದೆ. ಹಲವಾರು ಮಕ್ಕಳು 
ವಸ್ತುಗಳನ್ನು ಜೊತೆಗೂಡಿಸುವ ಕೆಲಸದಲ್ಲ ನೆರವಾದರು. 


ಕಳೆದ ಈ ಮೂರು ದಿನಗಳ ಕಾಲವೂ. ಊಟದ ನಂತರ ಮಕ್ಕಳಗೆ 
ಹದಿನೈದು ನಿಮಿಷಗಳ ಕಾಲ ಮುಕ್ತವಾಗಿ ಆಟವಾಡಲು 
ಸಮಯವನ್ನು ನೀಡಲಾಗಿತ್ತು. ಆ ಸಮಯದಲ್ಲ ಮಕ್ಷಳು ವಿವಿಧ 
ರೀತಿಯ ಆಟದ ಸಾಮರ್ರಿಗಳ ಜೊತೆಗೆ (ಬ್ಲಾಕ್‌, ಅಡುಗೆ ಆಟದ 
ಸೆಟ್‌ ಇತ್ಯಾದಿ) ಒಬ್ಬೊಬ್ಬರೇ ಮತ್ತು ಸಣ್ಣ ಗುಂಪಿನಲ್ಪ 
ಆಟವಾಡುತ್ತಿದ್ದರು. ಇದೂ ಕೂಡ ಮುಖ್ಯ ಉದ್ದೇಶವೊಂದರ 
ಭಾಗಮೇ ಆಗಿದೆ. ಏಕೆಂದರೆ, ಈ ಅವಧಿಯಲ್ಲ ಬೇರೆಬೇರೆ 
ಹಳ್ಳಗಳ೦ದ ಬರುವ ಮಕ್ಕಳು ಪರಸ್ಪರ ಪರಿಚಯುಸಿಕೊಂಡರು 
ಹಾಗೂ ಸ್ನೇಹವನ್ನು ಬೆಳೆಸಿಕೊಂಡರು. ಹಡುವುದು ಮತ್ತು 
ಬ್ಲಾಕ್ಸ್‌ಗಳನ್ನು ಜೋಡಿಸುವುದರಿಂದ ಮಕ್ಷಳ ಶಾರೀರಿಕ 
ಬೆಳವಣಿಗೆಯೂ ಬಲಗೊಳ್ಳುತ್ತದೆ.  ಹೊಸತನ್ನೇನಾದರೂ 
ಸೃಷ್ಟಿಸುವಂತೆ ಅವರ ಮೆದುಳಗೆ ಕೆಲಸ ಸಿಗುತ್ತದೆ. ಅಡುಗೆಯಾಟ. 
ಡಾಕ್ಟರ್‌-ಡಾಕ್ಟರ್‌ ಆಟ ಇತ್ಯಾದಿಗಳನ್ನು ಆಡುವಾಗ ಅವರು ವಿಭಿನ್ನ 
ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು. ಅವರು ಒಂದಕ್ಕಿಂತಲೂ ಹೆಚ್ಚು 
ಕ್ಷೇತ್ರಗಕಲ್ಲ ಕೆಲಸ ಮಾಡುತ್ತಿದ್ದರು. ಅದು ಈ ವಯಸ್ಸಿನಲ್ಲ 
ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾಗಿತ್ತು. ನನ್ನು 
ತರಗತಿಯಲ್ಲ ಒಬ್ಬ ಚಿಕ್ಕ ಬಾಲಕನಿದ್ದಾನೆ. ಅವನು ಗುಂಪಿನಲ್ಲ 
ಎಲ್ಲರಿಗಿಂತ ಕಿರಿಯ. ಇಡೀ ದಿನವೂ ತುಂಬಾ ಚುರುಕಾಗಿರುತ್ತಾನೆ. 
ನಾನು ಗಮನಿಸಿದ ಪ್ರಕಾರ, ಅವನಿಗೆ ೭2೦-3೦ ಸೆಕೆಂಡುಗಳಗಿಂತ 
ಹೆಚ್ಚು ಕಾಲ ಯಾವ ಕೆಲಸದಲ್ಲಯೂ ಗಮನವನ್ನು 
ಕೇಂದ್ರೀಕರಿಸಲು ಆಗುವುದಿಲ್ಲ. ಅವನು ಯಾವಾಗಲೂ ಬೇರೆಬೇರೆ 
ಕೆಲಸವನ್ನು ಮಾಡಲು ಉತ್ಪುಕನಾಗಿರುತ್ತಾನೆ. ಆತ 
ಮಾತನಾಡುವುದು ಕಡಿಮೆ: ಹಲವು ಪ್ರಶ್ನೆಗಳನ್ನು ಕೇಆದರೂ, 
ಕೆಲವೇ ಪದಗಳಲ್ಲ ಉತ್ತರಿಸುತ್ತಾನೆ. ಅವನು ಓಡುವುದನ್ನು. ಗಲಾಟೆ 
ವರಾಡುವುದನ್ನು. ಬೇರೆ ಮಕ್ಷಳನ್ನು ನೂಕುವುದನ್ನೆಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಗಮನಿಸುತ್ತಲೇ ಇದ್ದೆ. ಅವನ ಏಕಾಗ್ರತೆಯನ್ನು ಹೆಚ್ಚಿಸಬೇಕು. ಕೈಗಳ 
ಹಿಡಿತವನ್ನು ಬಲಗೊಳಸಬೇಕು, ಅವನು ಸಮತೋಲನವನ್ನು 
ಸಾಧಿಸಲು ಶಕ್ತನಾಗಬೇಕು. ಗಂಭೀರವಾಗಿ ಆಲೋಚಿಸಲು 
ಕಲಯಬೇಕು ಎಂದು ನನಗನ್ನಿಸಿತು. ಆದ್ದರಿಂದ ಅವನಿಗಾಗಿ 
ಒಂದು ಚಟುವಟಕೆಯನ್ನು ರೂಪಿಸಿದೆ. 


ಅವನನ್ನು ನನ್ನ ಬಳಗೆ ಕರೆದು, ಪಕ್ಷದಲ್ಲಿಯೇ ಕೂರಿಸಿಕೊಂಡೆ. 
ಊಟಕ್ಕಿಂತ ಮೊದಲು ನಾವು ಎಣಿಸಿದ್ದ ಮಣಿಗಳನ್ನೇ ಅವನಿಗೆ 
ಕೊಟ್ಟೆ. ಸುಮಾರು ಇಪ್ಪತ್ತು ಮಣಿಗಳದ್ದವು. ಮಣಿಗಳನ್ನು ಒಂದರ 
ಮೇಟೊಂದು ಇಡಬೇಕೆಂದು ಹೇಳದೆ. ಹೇಗೆ 
ಮಾಡಬೇಕೆಂಬುದನ್ನೂ ತೋರಿಸಿದೆ. ಅವನು ಉತ್ಸಾಹದಿಂದ ಆ 
ಕೆಲಸದಲ್ಲ ತೊಡಗಿಕೊಂಡ. ಅವನ ಪ್ರಯತ್ನಗಳು ನೋಡುವ 
ಹಾಗಿದ್ದವು. ಅವನು ಒಂದು ಮಣಿಯನ್ನು ಇನ್ನೊಂದರ ಮೇಲಡುತ್ತ 
ಹೋದಂತೆ, ಕೆಲವೊಮ್ಮೆ ಬಾಗುತ್ತಿದ್ದ. ಕೆಲವೊಮ್ಮೆ ಒರಗುತ್ತಿದ್ದ. 
ಕೆಲವೊಮ್ಮೆ ಮಂಡಿಯ ಮೇಲೆ ಕುಳತಿರುತ್ತಿದ್ದ, ಮಣಿಗಳನ್ನು 
ಕೈಯಲ್ಲ ಇಟ್ಟುಕೊಳ್ಳುತ್ತಿದ್ದ. ಕೆಲವೊಮ್ಮೆ ಕಾಅನ ಮೇಲೆಯೂ 
ಇಟ್ಟುಕೊಳ್ಳುತ್ತಿದ್ದ. ಏನೇ ಹೆಣಗಾಡಿದರೂ ಒಂದರ 
ಮೇಲೊಂದರಂತೆ ಎರಡು ಮೂರು ಮಣಿಗಳನ್ನು ಇಡಲೂ 
ಅವನಿಂದಾಗಲಅಲ್ಲ. ಹತ್ತು ನಿಮಿಷ ಒದ್ದಾಡಿದ. ಆಮೇಲೆ, 
ನಿರಾಶೆಗೊಂಡು ಈ ಚಟುವಟಕೆಯನ್ನು ಬಡಲು ಸಿದ್ಧನಾದ. 
ಹಾಗಾಗಿ ನಾನು ಅವನಿಗೆ ಎರಡನೆಯ ಅಭ್ಯಾಸವನ್ನು ನೀಡಿದೆ. 
ಮಣಿಗಳನ್ನು ದಾರದಲ್ಲ ಪೋಣಿಸಲು ಹೇಳದೆ. ಅವನು ಅದೇ 
ಉತ್ಸಾಹದಲ್ಲಿ ಕೆಲಸ ಮಾಡಲು ಆರಂಭಸಿದ. ಈ ಬಾರಿ ಕೆಲಸವು 
ಹಿಂದಿನದಕ್ಕಿಂತಲೂ ಸುಲಭವಾಗಿತ್ತು. ಆದರೆ ಅದರಲ್ಲಿ 
ಕಷ್ಟವಿರಅಲ್ಲವೆ೦ದಲ್ಲ. ದಾರದ ತುದಿಯಲ್ಲ ಎಳೆಗಳು ಬಚ್ಚಕೊಂಡಿದ್ದ 
ಕಾರಣ ಮಣಿಗಳ ಸುಲಭವಾಗಿ ಹೋಗುತ್ತಿರಅಲ್ಲ. ಅಂತೂ 
ಕೊನೆಗೆ, ಅವನ ಶ್ರಮ ಫಲ ಕೊಟ್ಣತು. ಮಣಿಗಳನ್ನು ಪೋಣಿಸುವಲ್ಪ 
ಅವನು ಯಶಸ್ವಿಯಾಗಿದ್ದ. ಅಲ್ಲಯ ತನಕ ಅವನು ಪ್ರಯಾಸ- 
ಪಡುತ್ತಿದ್ದುದನ್ನು ನೋಡಿ ಬೆವರತೊಡಗಿದ್ದ ನಾನೂ ನಿರಾಳವಾಗಿ 
ಉಸಿರಾಡಿದೆ. 


ಆ ಚಟುವಟಕೆಯ ನಂತರ, ಪ್ರತಿಯೊಂದು ಮಗುವಿನಿಂದಲೂ 
ಒಂದೊಂದು ಹಾಡು ಹೇಳಸಿದೆ. ಅವರ ಸಾಮರ್ಥ್ಯ ಹಾಗೂ ಆಸಕ್ತಿಗೆ 
ಅನುಗುಣವಾಗಿ ಅವರ ನೋಟ್‌ ಬುಕ್‌ಗಕಲ್ಲ ಮನೆಕೆಲಸವನ್ನು 
ಬರೆದುಕೊಟ್ಟೆ. ಇಡೀ ದಿನದ ಚಟುವಬಟಕೆಗಳು., ಓಡುವುದು. 
ಜಗಿಯುವುದು ಮುಂತಾದವುಗಳ ಕಾರಣ ನನ್ನ ಮೈ ಮತ್ತು 
ಮನಸ್ಸು ಎರಡೂ ದಣಿದಿದ್ದವು. ತರಗತಿಯ ನಂತರ ನನಗೆ ಪ್ವಲ್ಪ 
ಶಾಂತಿ ಮತ್ತು ಬಡುವು ಬೇಕಾಗಿತ್ತು. ಮರುದಿನದ ಸಿದ್ಧತೆಗಳನ್ನು 
ಮಾಡಿಕೊಳ್ಳಬೇಕಾಗಿದ್ದರಿಂದ ಅದು ಕಷ್ಟ. ತರಗತಿ ಕೊಠಡಿಯಲ್ಲನ 
ಪ್ರಕ್ರಿಯೆಗಳು ಯಶಸ್ಥಿಯಾಗಬೇಕಾದರೆ, ಪ್ರಾಯೋಗಿಕವಾದ 
ಹಾಗೂ ಫಲಪ್ರದವಾದ ಯೋಜನೆಗಳನ್ನು ಹಾಕಿಕೊಳ್ಳುವುದು 
ತುಂಬಾ ಮುಖ್ಯ. ಮಕಳ ಪ್ರೀತಿ ಹಾಗೂ ಏನನ್ನಾದರೂ 
ಮಾಡಬೇಕೆಂಬ ಇಚ್ಛಾಶಕ್ತಿಯು ನಮಗೆ ಕೆಲಸ ಮಾಡಲು 
ಚೈತನ್ಯವನ್ನು ನೀಡುತ್ತದೆ. ನಂತರ ನಮ್ಮ ಮನಸ್ಸು ಮತ್ತು 
ಹೃದಯವನ್ನು ಕೆಲಸದಲ್ಲ ತೊಡಗಿಸಲು ಸುಲಭವಾಗುತ್ತದೆ. 
ಇಂದಿನ ದಿನವನ್ನು ವಾನು ತುಂಬಾ ಆನಂದಿಸಿದೆ. ನಾನು 
ನಿಧಾನವಾಗಿ ನನ್ನ ಗುರಿಯತ್ತ ಸಾಗುತ್ತಿದ್ದೇನೆ ಹಾಗೂ ಮಕ್ಕಳ ಕೆಲಸ 
ಮತ್ತು ಪ್ರೀತಿಯಿಂದಾಗಿ ಖಂಡಿತವಾಗಿಯೂ ಯಶಸ್ತಿಯಾಗುತ್ತೇನೆ 
ಎಂದು ನನಗೆ ಅನ್ನಿಸುತ್ತಿದೆ. 


ಗಜೇಂದ್ರ ಕುಮಾರ್‌ ದೇವಾಂಗನ್‌ ಅವರು ವಿಜ್ಞಾನದಲ್ಲ ಪದವಿ ಹಾಗೂ ಹಿಂದಿ ಸಾಹಿತ್ಯದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ 
ಅವರು ರ.£d ಕೂಡ ಪೂರೈಸಿದ್ದು. ಪ್ರಸ್ತುತ ಛತ್ತೀಸ್‌ಗಡ್‌ನ ಧಾಮ್‌ತರಿಯಲ್ಲರುವ ಅಜೀಂ ಪ್ರೇಮ್‌ಜ ಫೌಂಡೇಶನ್‌ ಶಾಲೆಯಲ್ಲಿ 
ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇದಕ್ಕೂ ಮೊದಲು. ಹನ್ನೆರಡು ವರ್ಷಗಳ ಕಾಲ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲ 
ಶಿಕ್ಷಕರಾಗಿದ್ದರು. ಅವರು ವಿಶೇಷವಾಗಿ ಹಿಂದಿ ಭಾಷೆಯಲ್ಲ ಮಕ್ಷಳಗಾಗಿ ಚಿತ್ರಗಳು, ಆಟಗಳು, ಕವಿತೆಗಳು, ಕಥೆಗಳು ಹಾಗೂ 
ಚಟುವಟಕೆಗಳನ್ನು ಸಿದ್ಧಪಡಿಸುವುದರಲ್ಲ ಆಸಕ್ತಿಯನ್ನು ಹೊಂದಿದ್ದಾರೆ. ಪಠ್ಯಪುಸ್ತಕಗಳಲ್ಲಿ ಇರುವ ಕವಿತೆಗಳಗೆ ರಾಗ 
ಸಂಯೋಜಸುವುದು ಮತ್ತು ಡೋಲಕ್‌ ನುಡಿಸುತ್ತಾ ಮಕ್ಕಳೊಂದಿಗೆ ನೃತ್ಯ ಮಾಡುವುದೆಂದರೆ ಅವರಿಗೆ ತುಂಬಾ ಇಷ್ಟ. ಇವರನ್ನು 
gajendra.dewangan @azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


35 


